ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1192 (1432) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ವಸತಿ ಸಚಿವರು 


ವಿಷಯ: ಔ್ಕ್ನAಿ ಕಾಯ್ದೆ ಪಾಲನೆಯಾಗದಿರುವ ಪ್ರಕರಣಗಳ ಬಗ್ಗೆ 


(ಅ) ರಾಜ್ಯದಲ್ಲಿ ್ಣ£ಣAಿ ಕಾಯ್ದೆ ಅನುಷ್ಠಾನವಾದ ನಂತರ ವಾಣಿಜ್ಯ ಮತ್ತು ವಸತಿ 
ಬಡಾವಣೆಯ ಯೋಜನೆಗಳನ್ನು ್ಣ್ಕ್ಣA ಕಾಯ್ದೆಯಡಿ ನೋಂದಾಯಿಸಿದವರ ವಿವರ 
ನೀಡುವುದು ; (ನಕ್ಲೆ ಮತ್ತು ಯೋಜನೆಯ ದಾಖಲೆ ಪ್ರತಿಗಳೊಂದಿಗೆ ಬಿವರ ನೀಡುವುದು) 


(ಆ) ಈ ಕಾಯ್ದೆಯಡಿ 500 54. M ಅಥವಾ 8 ಅಪಾರ್ಟ್‌ಮೆಂಟ್‌ಗಿಂತ ಹೆಚ್ಚಿನ ಪ್ರಮಾಣದ 
ಕಟ್ಟಿಡ ನಿರ್ಮಾಣವಾಗುತಿದ್ದಲ್ಲಿ ್ಣ£್ಣಣAಿ ಕಾಯ್ದೆಯಡಿ ನೊಂದಾಯಿಸಬೇಕಾಗಿದ್ದು, ಎಷ್ಟು 
ಪ್ರಕರಣಗಳಲ್ಲಿ ಈ ಕಾಯ್ದೆ ಉಲ್ಲಂಘನೆಯಾಗಿದೆ ; (ದಾಖಲೆಗಳ ಸಮೇತ ವಿವರ ನೀಡುವುದು) 
ಅವರುಗಳ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳಲಾಗಿದೆ; (ಪ್ರಕರಣವಾರು, ದಾಖಲಾತಿ ಸಹಿತ 
ಮಾಹಿತಿ ನೀಡುವುದು) 


(ಇ) RERA ಕಾಯ್ದೆ ಉಲ್ಲಂಘನೆ ಮಾಡಿರುವವರ ವಿರುದ್ಧ ಕಳೆದ 3 ವರ್ಷಗಳಲ್ಲಿ ಸ್ವೀಕೃತವಾದ 
ದೂರುಗಳೆಷ್ಟು ಮತ್ತು ಈ ಹೈಕಿ ವಿಲೇವಾರಿಯಾದ ಪ್ರಕರಣಗಳೆಷ್ಟು ; (ದೂರು 
ಅರ್ಜಿಯೊಂದಿಗೆ ಪ್ರಕರಣವಾರು ವಿವರ ನೀಡುವುದು) 


(ಈ) ಈ ಕಾಯ್ದೆಯಡಿ ಪ್ರತಿ 3 ತಿಂಗಳಿಗೊಮ್ಮೆ ನಿರ್ಮಾಣ ಹಂತದಲ್ಲಿರುವ ವಾಣಿಜ್ಯ ಮತ್ತು 
ವಸತಿ ಬಡಾವಣೆಯ ಯೋಜನೆಗಳ ಪ್ರಗತಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ RERA 
ಪೊರ್ಟಿಲ್‌ನಲ್ಲಿ ತೋರಿಸಬೇಕಾಗಿದ್ದು, ಈ ನಿಯಮವನ್ನು ಪಾಲಿಸಲಾಗುತ್ತಿದೆಯೇ ; 
ಯಾವೆಲ್ಲಾ ಸಂಸ್ಥೆಗಳು ಇದನ್ನು ಪಾಲಿಸಿರುವುದಿಲ್ಲ ಹಾಗೂ ಇವರ ವಿರುದ್ಧ ಯಾವ ಕ್ರಮ 
ತೆಗೆದುಕೊಳ್ಳಲಾಗಿದೆ? (ದಾಖಲೆ ಸಹಿತ ವಿವರ ನೀಡುವುದು) 


